ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1035 


ಸದಸ್ಯರ ಹೆಸರು : ಶ್ರೀ ಸುನೀಲ್‌ ಸುಬ್ರಮಣಿ ಎಂ.ಪಿ, 

(ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ : 22-12-2021 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 


ರಾಜ್ಯದಲ್ಲಿ ಕೆರೆ ಕಟ್ಟೆ ಹಾಗೂ ಸರ್ಕಾರಿ ಬಂದಿದೆ. 
ಭೂಮಿಯನ್ನು ಒತ್ತುವರಿ ಮಾಡಿರುವ 
ಪ್ರಕರಣಗಳು ಸರ್ಕಾರದ ಗಮನಕ್ಕೆ 
ಬಂದಿವೆಯೇ; ಹಾಗಿದ್ದಲ್ಲಿ, ಜಿಲ್ಲಾವಾರು 
ವಿವರಗಳನ್ನು ನೀಡುವುದು (ಕೊಡಗು 
ಜಿಲ್ಲೆಯಲ್ಲಿನ ತಾಲ್ಲೂಕುವಾರು ವಿವರ 


ನೀಡುವುದು) 


ಜಿಲ್ಲಾವಾರು ಕೆರೆ ಒತ್ತುವರಿ ವಿಸ್ತೀರ್ಣದ ವಿವರಗಳನ್ನು 'ಅನುಬಂಧ-1 
ರಲ್ಲಿ ಹಾಗೂ ಜಿಲ್ಲಾವಾರು ಸರ್ಕಾರಿ ಜಮೀನುಗಳ ಒತ್ತುವರಿ ವಿಸ್ತೀರ್ಣದ 
ವಿವರಗಳನ್ನು ಅನುಬಂಧ-2 ರಲ್ಲಿ ಒದಗಿಸಲಾಗಿದೆ. 


ಕೊಡಗು ಜಿಲ್ಲೆಯಲ್ಲಿನ ತಾಲ್ಲೂಕುವಾರು ಒತ್ತುವರಿ ಪ್ರಕರಣಗಳ 
ವಿವರ ಈ ಕೆಳಕಂಡಂತಿದೆ. 


ಒತ್ತುವರಿ 
ಪ್ರಕರಣಗಳ 
ಸಂಖ್ಯೆ: 


ಸಾ 


ಸೋಮವಾರ '° 7740 
ಪೇಟಿ pe 


ENN 


14478 
ಸರ್ಕಾರಿ ಜಮೀನಿನ ಒತ್ತುವರಿಯನ್ನು ತೆರವುಗೊಳಿಸಲು ರಾಜ್ಯದ ಎಲ್ಲಾ 
ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯ ಪಡೆಗಳನ್ನು 
ರಚಿಸಲಾಗಿದೆ. ಅದರಂತೆ ಎಲ್ಲಾ ಜಿಲ್ಲಾಧಿಕಾರಿಗಳು ಕಾಲಬದ್ಧ ಕ್ರಿಯಾ |" 
ಸಿದ್ಧಪಡಿಸಿಕೊಂಡು, ಒತ್ತುವರಿ ಆಗಿರುವ ಸರ್ಕಾರಿ 


ಈ ಕೆರೆ ಗೋಮಾಳ ಮತ್ತು ಸರ್ಕಾರಿ 
ಭೂಮಿಗಳನ್ನು ಒತ್ತುವರಿ ಮಾಡಿರುವವರ 
ವಿರುದ್ಧ ತೆಗೆದುಕೊಂಡಿರುವ ಕ್ರಮಗಳೇನು; 
ಭೂಮಿಯನ್ನು ತೆರವುಗೊಳಿಸಲು 
ಇಲ್ಲಿಯವರೆವಿಗೂ ಆಗಿರುವ ಕ್ರಮಗಳೀನು; 


(ವಿವರ ನೀಡುವುದು) 


ಯೋಜನೆ 
ಜಮೀನುಗಳನ್ನು ತೆರವುಗೊಳಿಸಲು ಕ್ರಮವಹಿಸುತ್ತಿದ್ದಾರೆ. 


ಒತ್ತುವರಿ ಪ್ರಕರಣಗಳನ್ನು ಸಮರ್ಥವಾಗಿ ತಡೆಯುವ ಸಲುವಾಗಿ 


ರಾಜ್ಯದಲ್ಲಿ ಸರ್ಕಾರಿ ಭೂಮಿಯನ್ನು 
ತ್ರುವರಿಯಾಗದಂತೆ ತಡೆಯಲು ಸರ್ಕಾರದ 


ವಿವಿಧ ನ್ಯಾಯಾಲಯಗಳಲ್ಲಿ ಒತ್ತುವರಿಗೆ ಸಂಬಂಧಿಸಿದಂತೆ ಬಾಕಿ ಇರುವ: 
ಕ್ರಮಗಳೇನು? 


ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯವನ್ನು ರಚಿಸಲಾಗಿದೆ.| . : 


ಎಲ್ಲಾ ಪ್ರಕರಣಗಳನ್ನು ವಿಶೇಷ ನ್ಯಾಯಾಲಯಕ್ಕೆ ವರ್ಗಾಯಿಸಲು ಎಲ್ಲಾ 
ಕಂದಾಯ ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು, ವರ್ಗಾವಣೆ ಪ್ರಕ್ರಿಯೆ 
ಪ್ರಗತಿಯಲ್ಲಿರುತ್ತದೆ ಹಾಗೂ ಒತ್ತುವರಿದಾರರ ವಿೆದ್ಧ ಕರ್ನಾಟಕ. ಭೂ 
ಕಂದಾಯ ಕಾಯ್ದೆ, 1964 ಕಲಂ 192-ಎ ರನ್ವಯ ಶಿಸ್ತು ಕ್ರಮ 
ಕೈಗೊಳ್ಳಲಾಗುತ್ತದೆ. 
ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆರ್‌ಡಿ 20 ಎಲ್‌ಜಿಪಿ 2020: | 
ದಿನಾಂಕ:20.01.2020 ರಂತೆ ಸರ್ಕಾರಿ ಜಮೀನು ಒತ್ತುವರಿ 
ತೆರವುಗೊಳಿಸುವುದು, ಒತ್ತುವರಿದಾರರ ವಿರುದ್ಧ ಕ್ರಮ ಜರುಗಿಸುವುದು, 
ಒತ್ತುವರಿ ತೆರವುಗೊಳಿಸಲು ವಿಫಲರಾಗಿರುವ ಅಧಿಕಾರಿಗಳು/ ಭೂ. ಕಬಳಿಕೆಗೆ 
ದುಷ್ಟೇರಣೆ ನೀಡಲು ನಕಲಿ ದಾಖಲೆಗಳನ್ನು ಸೃಷ್ಟಿಸಲು ಶಾಮೀಲಾಗಿರುವ 
ಅಧಿಕಾರಿ/ಸಿಬ್ಬಂದಿ ಗಳ ವಿರುದ್ಧ ಕಾನೂನು/ಶಿಸ್ತು ಕ್ರಮಗಳನ್ನು ಜರುಗಿಸಲು : 
ಸೂಚನೆ ನೀಡಲಾಗಿದೆ ಮತ್ತು ಸದರಿಯವರುಗಳ ವಿರುದ್ಧ ಕರ್ನಾಟಕ ಭೂ 
ಕಂದಾಯ ಕಾಯ್ದೆ, 1964 ರ ಕಲಂ 192(ಬಿ) ರನ್ವಯ ಶಿಸ್ತು ಕ್ರಮ 


ಸಂಖ್ಯೆ: ಆರ್‌ಡಿ 255 ಎಲ್‌ಜಿಕ್ಯೂ 2021 (ಇ) 
೯ 


bE 
PAM | 


ಕಂದಾಯ ಸಚಿವರು. 


pd i 


FEHR PEE 


4 ಸ F 
FRM | 
Ke 


yo] pe x 
Si RATE SE 
J 3 ನ 
/; J 
RC “3 : 3 ¢ 
°° py 3 2 
& es ೪ 
uk 
!; 
po FF 


TOR 4 
ವ ETE 


